ಕರ್ನಾಟಿಕ ವಿಧಾನ ಪರಿಷತ್ತು 


ಪಶುವೈದ್ಯರ ಕೊರತೆಯಿದ್ದರೂ ಸಹ 


ನಿರ್ವಹಿಸುತ್ತಿರುವ ಪಶುವೈದ್ಯರ ನಿಯೋಜನೆಯನ್ನು ರದ್ದು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 823 
ಸದಸ್ಯರ ಹೆಸರು ; ಶ್ರೀ.ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಸೇತ್ರ) 
ಉತ್ತರಿಸುವ ದಿನಾಂಕ $ 17.12.2018 
ಉತ್ತರಿಸುವ ಸಚಿವರು ; ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ 
ಸಚಿವರು 
ಕಹ.ಸಂ ಪ್ರಶ್ನೆಗಳು ಉತ್ತರಗಳು | 
-]-) ರಾಜ್ಯದ್ಯಂತ ಪಶುಸಂಗೋಪನೆ | ರಾಜ್ಯದ್ಯಂತ ಪಶುಸಂಗೋಪನೆ ಇಲಾಖಯ 
ಇಲಾಖೆಯಲ್ಲಿ ಎಷ್ಟು ಪಶುವೈದ್ಯಾಧಿಕಾರಿಗಳ ಹುದ್ದೆಗಳ ಜಿಲ್ಲಾವಾರು ವಿವರವನ್ನು 
ಪಶುವೈದ್ಯಾಧಿಕಾರಿಗಳ ಹುದ್ದೆ ಅನುಬಂಥ ದಲ್ಲಿ ನೀಡಲಾಗಿದೆ. 
ಮಂಜೂರಾಗಿವೆ: (ಜಿಲ್ಲಾವಾರು ಮಾಹಿತಿ 
ನೀಡುವುದು) 
ಅ) ಪಹಾಚತ್ಸೆ ಕೇಂದ್ರಗಳಲ್ಲ ಮತ್ತು ಪಶು| ಹೌದು, . 
ಆಸ್ಪತ್ರೆಗಳಲ್ಲಿ ಪಶುವೈದ್ಯರ | ವಿಶೇಷ ನೇರನೇಮಕಾತಿ ನಿಯಮ 2017 ರಡಿಯಲ್ಲಿ 
ಕೊರತೆಯಿರುವುದು ಸರ್ಕಾರದ | ಒಟ್ಟು 476 ಪಶುವೈದ್ಯಾಧಿಕಾರಿಗಳ ಹುದ್ದೆಗಳನ್ನು 
ಗಮನಕ್ಕೆ « ಬಂದಿದೆಯೇ: ಬಂದಿದ್ಯಲ್ಲಿ | ತುಂಬಲಾಗಿದ್ದು ಹೈದರಾಬಾದ್‌-ಕರ್ನಾಟಕ ಮೀಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು: ಹುದ್ದೆಯಲ್ಲಿ ಆಯ್ಕೆಯಾದ 75 ಅಭ್ಯರ್ಥಿಗಳಲ್ಲಿ 
' ಸಿಂಧುತ್ವ ಬಂದಿರುವ 57 ಅಭ್ಯರ್ಥಿಗಳಿಗೆ ನೇಮಕಾತಿ 
ಆದೇಶ ನೀಡಲಾಗಿದೆ, ಪ್ರಸ್ತುತ ಖಾಲಿ ಇರುವ 466 
ಹುದ್ದೆಗಳಿಗೆ ಸೇರ ನೇಮಖಾತಿ ಮಾಡಲು 
ಕ್ರಮವಹಿಸಲಾಗಿದೆ. ರೈತರಿಗೆ ತೊಂದರೆಯಾಗದ 
ರೀತಿಯಲ್ಲಿ ಖಾಲಿ ಇರುವ ಪಶುವೈದ್ಯಾಧಿಕಾರಿಗಳ 
ಹುದ್ದೆಗಳಿಗೆ ಪ್ರಭಾರ ವ್ಯವಸ್ಥೆ ಮಾಡಲಾಗಿದೆ, 
ಇ) Tಪಶುಷೈದ್ಯಕೀಯ ಇಲಾಖೆಯಲ್ಲಿ ನಿಯೋಜನೆ ಮೇಲೆ ಬೇರೆ ಇಲಾಖೆಗಳಲ್ಲಿ ಕರ್ತವ್ಯ 


ಇವರನ್ನು ಬೇರೆ ಇಲಾಖೆಗೆ ನಿಯೋಜನೆ | ಪಡಿಸಿ, ಇಲಾಖೆಯ ಪಶುಚಿಕಿತ್ಸಾಲಯ ಮತ್ತು ಪಶು 
ಮೇಲೆ ಕಳುಹಿಸಿರುವುದು ಸರಿಯೇ: ಆಸ್ಪತ್ರೆಗಳಲ್ಲಿರುವ ಖಾಲಿ ಇರುವ ಹುಬೆಗಳಿಗೆ ಸ್ಥಳ 
ನಿಯುಕ್ಲಿಗೊಳಿಸಿದೆ. 

ಈ) ನಿಯೋಜನೆ ಮೇಲೆ ಚೌರೆ| ಸ್ಕಾರದ ಆದೇಶ ಸಂಖ್ಯೆ: ಪಸಂಮೀ 156 ಪಲಅಸೇ 
ಇಲಾಖೆಗಳಲ್ಲಿ ಕರ್ತವ್ಯ | 2018 ಮತ್ತು ಆದೇಶ ಸಂಖ್ಯೆ: ಪಸಂಮೀ 173 ಪಸಸೇ 
ನಿರ್ವಹಿಸುತ್ತಿರುವ ಪಶುವೈದ್ಯರನ್ನು | 2015 (ಭಾಗ-2) ದಿನಾಂಕ: 12-10-2018 ರಲ್ಲಿ 
ತತ್‌ಕ್ಟಣವೆ ಮಾತೃ ಇಲಾಖೆಗೆ ಬೃಲಾಖಾ ಕಾರ್ಯಚಟುವಟಿಕೆಗಳಿಗೆ ಪೂರಕವಲ್ಲದ 
ಕರೆಸಿಕೊಂಡು ಖಾಲಿಯಿರುವ 


ಪಶುಚಿಕಿತ್ಸಾ ಕೇಂದ್ರ ಮತ್ತು ಆಸ್ಪತ್ರೆಗಳ 
ವೈದ್ಯಾಧಿಕಾರಿಗಳ ಹುದ್ದೆಗೆ 
ನೇಮಿಸಿಕೊಳ್ಳುವುದರ ಬಗ್ಗೆ ಸರ್ಕಾರ 
ಸ್ಪಷ್ಯ ಉತ್ತರ ನೀಡುವುದು? 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯಲ್ಲಿ ತಾಲ್ಲೂಕು ಪಂಚಾಯತ್‌ ಕಾರ್ಯ 
ನಿರ್ವಾಹಕ ಅಧಿಕಾರಿಗಳ ಹುದ್ದೆಗಳಲ್ಲಿ ನಿಯೋಜನೆ 
ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಹಾಗೂ ನಗರಾಭಿವೃದ್ಧಿ 
ಇಲಾಖೆಯಲ್ಲಿ ಆಯುಕ್ತರಾಗಿ ನಿಯೋಜನೆ ಮೇಲೆ 
ಕಾರ್ಯನಿರ್ವಹಿಸುತ್ತಿದ್ದ ಸಹಾಯಕ 
ನಿರ್ದೇಶಕರು/ಮುಖ್ಯ ಪಶುವೈದ್ಯಾಧಿ ಕಾರಿಗಳು/ಹಿರಿಯ 


i ಪಶುವೈದ್ಯಾಧಿಕಾರಿಗಳು/ಪಶುವೈದ್ಯಾಧಿಕಾರಿಗಳ ಒಟ್ಟು 


J 


J 


P32 


2| ಪಶುವೈಬ್ಯಾಧಿ ಕಾರಿಗಳ ನಿಯೋಜನೆಯನ್ನು 
ರದ್ದುಪಡಿಸಿ ಪಶುವೈದ್ಯಾಧಿಕಾರಿ ಹುದ್ದೆ ಖಾಲಿ ಇರುವ 
ಪಶುವೈದ್ಯ ಸಂಸ್ಥೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ ಹಾಗೂ ಸದರಿ ಸ್ಫಳಗಳಲ್ಲಿ ಕರ್ತವ್ಯಕ್ಕೆ 


ಹಾಜರಾಗಲು ಸೂಚಿಸಲಾಗಿರುತ್ತದೆ. 


ಸಂ: ಪಸಂಮೀ 146 ಪಸಸೇ 218 


a 


(ವೆಂಕಟಿರಾವ್‌] ನಾಡಗೌಡ) 
ಪಶುಸಂಗೋಪನೆ ಹಾಗೂ ೇಮಗಾರಿಕೆ ಸಚಿವರು 


ಕರ್ನಾಟಿಕ ವಿಭಾನ ಪರಿಷತ್ತು ಪ್ರಶ್ನೆ ಸಂಬ್ಯ: 823 ಕ್ಕೆ ಅನುಬಂಧ 


ಮುಖ್ಯ ಪಶುವೈದ್ಯಾಧಿಕಾರಿಗಳು/ | 
t ಜಿಲ್ಲೆಗಳು ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರ ಹಿರಿಯ ಪಶುವೈದ್ಯಾಧಿಕಾರಿಗಳು/ 
ಸಂ ಪಶುವೈದ್ಯಾಧಿಕಾರಿಗಳು 
§ ಮಣೂರು? ಇರ್‌ ಖಾಲ | ಮಂಜೂರು | ಭರ್ತಿ ವಾಕ್‌ ಮಾಟೂರು | ಭರ್ತಿ |] ಬಾಲಿ 
1 ಗಚಾಂಗಳೊರು 17 23 4 E 1 73 [3] T) 
| ನಗರ 
5 ಚಾಂಗೆಳೊರು p [ i 4 Fl [0 76 76 [ 
ಗ್ರಾಮಾಂತರ | 
3 ತಾಮಕೊರು FU |2 10 F 2 166 133 33 
41 ಚಿತ್ರದುರ್ಗ 3 [ p [ 5 I 3 ] 3i 
37 ದಾವಣಗೆರೆ 3 | - Il pl [3 4 2 17 [7] 20 
₹Tಹೋಲಾರೆ 2 j i 4 3 i ₹5 CN SE 
7 ಕವಮೊಗ್ಗೆ p i i 7 7 [) 103 ] 73 35 
8 ಚಿಕ್ಕಬಳ್ಳಾಪುರ p I 7 [) 3 I 7d 72 ia 
ಕ 7ಹಾಷನಗರ 3 p PD 4 3 ; 7 [3) [7 
1ರ | ಮೈಸೂರು p pl FS 7 7 [) 774 FY 36 
ಗ ಸಾಪಾರಾಜನಗರ p) - p) 4 p' [) ತಕ Tf ಸಸ 3% 
7 ನ್ನಡ 3 3 - 5 3 [ 45 37 77 
5 ಡುತ 3}—— - 3 7 I 5 SU ET 3 
14 | ಹಾಸನ 3 i 2 % § 0 142 86 56 
135 | ಚಿಕ್ಕಮಗಳೂರು 3 2° 7 6 1 $1 62 29 
18 ಮಂಡ್ಯ p i 7 7 7 [) 144 pT) 33 
7 ಕೊಡಗು 5 i pl 3 j 3 44 24 2 
18 | ಚೌಳಗಾವಿ pl { 7 [) [ 4 3 138 [S 
15 1 ಬಪಾಪರ 3 p 73 5 [) #1 [SN 30 
20 7 ಬಾಗಲಕೋಟೆ 2 [ 1 6 ತೆ 2 ST [1 34 
517] ಧಾರವಾಡ 3 pl 7 5 F 7 [7 50 [C) 
3 ಗದಗ್‌ pl 7 i WE 3 p 0B 37 
73 ಹಾಪ್‌ F p i 7 5 7 78 3ಷ 34 
24" ಉತ್ತರ ಕನ್ನಡ 3 p [) i2 Fl § 14 37 FF 
23 ಗೌಲ್ಬರ್ಗಾ 4 - | 4 7 2 5 142 ME) 55 
26 ಯಾದಗಿರಿ pl - 2 3 3 [) 39 ೫ 34 
77 | ಬಳ್ಳಾರ 3 p i 7 [) 7 14 35 [3] 
38] ಬೀದರ್‌ pl ಇ 3 3 p 3 i135 TN 
281 ರಾಯಚೂರು p i [ 5 3 3 $5 30 
30 ಹೊಪ್ಸಳ K 7 2 pl! [) 4 48 py 34 
31 | ಇತರೆ — - ವ ವ ವ pT: 26 5% 
ಒನ್ಟು ET 48 pry 176 EX 33 3141 211 180 


